KA/ BG-GPO/2515/\WPP-47/2009-2011 






ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೪ | ಬೆಂಗಳೂರು, ಗುರುವಾರ, ಏಪ್ರಿಲ್‌ ೩೦, ೨೦೦೯ (ವೈತಾಖ ೧೦, ಶಕ ವರ್ಷ ೧೯೩೧) | ಸಂಚಿಕೆ ೧೮ 


ಭಾಗ - ೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆ೦ಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ಹಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 








ನಗರಸಭೆ ಕಾರ್ಯಾಲಯ, ಸಾಗರ 
ಅಧಿಸೂಚನೆ 
ಕ್ರಮಾಂಕ:ನಸಾ:ಕಿಆನಿ:31108-09, ದಿನಾಂಕ: 13ನೇ ಏಪ್ರಿಲ್‌ 2009 
ವಿಷಯ: ಉದ್ದಿಮೆ ಪರವಾನಗಿ ಶುಲ್ಕ ಪರಿಷ್ಕರಣೆ ಬಗ್ಗೆ 
ಉಲ್ಲೇಖ: 1) ದಿನಾ೦ಕ:16-6-2008ರ ಸೋಮವಾರ ಬೆಳಿಗ್ಗೆ 100 ಘಂಟೆಗೆ ನಗರಸಭೆಯ ಸಭಾಂಗಣದಲ್ಲಿ 
ಅಧ್ಯಕ್ಷರಾದ ಶ್ರೀಯುತ ಟಿ.ಡಿ. ಮೇಘರಾಜ್‌ರವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯ 
ನಡವಳಿಕೆಗಳು ವಿಷಯ ಸಂಖ್ಯೆ:168 
2) ಕರ್ನಾಟಕ ರಾಜ್ಯ ಪತ್ರ, ಬೆ೦ಗಳೂರು ರವರ ಪ್ರಕಟಣೆ ದಿನಾಂಕ 12-03-2009 
ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ, ಸಾಗರ ನಗರಸಭೆ ವ್ಯಾಪ್ತಿಯಲ್ಲಿರುವಂತಹ ಉದ್ದಿಮೆಗಳಿಗೆ 
ಪರವಾನಗಿ ಶುಲ್ಕವನ್ನು ಪರಿಷ್ಕರಣೆ ಮಾಡುವ ಬಗ್ಗೆ ಉಲ್ಲೇಖ(2) ರಂತೆ ಸಾರ್ವಜನಿಕರಿಂದ ಆಕ್ಷೇಪಣೆಗಳನ್ನು 
ಆಹ್ವಾನಿಸಲಾಗಿದ್ದು, ಯಾವುದೇ ಆಕ್ಷೇಪಣೆಗಳು ಸ್ವೀಕೃತಿಯಾಗಿರುವುದಿಲ್ಲ ಆದ್ದರಿಂದ ಈ ಕೆಳಕಂಡ ಪರಿಷ್ಕೃತ ದರಗಳು ದಿನಾಂಕ 
01-04-2009 ರಿಂದ ಜಾರಿಗೆ ಬರುವಂತೆ ಅಧಿಸೂಚನೆ ಹೊರಡಿಸಿದೆ. 
ಉದ್ದಿಮೆ ಪರವಾನಿಗೆಯ ಪರಿಷ್ಕೃತ ದರಪಟ್ಟಿ 
































ಕ್ರಸ ಉದ್ದಿಮೆ ವಿವರಗಳು ಪರಿಷ್ಕತ ದರ 
1 ದಿನಸಿ ವ್ಯಾಪಾರ, ಅಂಗಡಿ 
ಚಿಕ್ಕ ಪ್ರಮಾಣ 300 
ದೊಡ್ಡ ಪ್ರಮಾಣ 500 
6 

2 ಬೀಡಾ ಅಂಗಡಿ 200 
ಸ್ವ ಜನರಲ್‌ ಸ್ಟೋರ್ಸ್‌, ಪ್ರಾವಿಜನ್‌ ಸ್ಟೋರ್‌, ಸ್ಟೇಷನರಿ ಅಂಗಡಿ 500 
4 ಸ್ವೀಟ್ಸ್‌ ಮತ್ತು ಕಾಂಡಿಮೆಂಟ್ಸ್‌ 500 
5 ಬೇಕರಿ ತಯಾರಿಕೆ ಮತ್ತು ಮಾರಾಟ 500 
ಮಾರಾಟ ಮಾತ್ರ 300 





(೪೨೫ ) 











































































































೪೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೩೦, ೨೦೦೯ ಭಾಗ -ಓ 

ಕ್ರಸ ಉದ್ದಿಮೆ ವಿವರಗಳು ಪರಿಷ್ಕತ ದರ 
6 | ಫಾನ್ತಿ ಸ್ಟೋರ್‌ ಫ್ರಾನ್ಸಿ ಆರ್ಟ್ಸ್‌ 500 
7 ಗಂಧಿಗೆ ಅಂಗಡಿ 250 
8 ಪಾನಿಪುರಿ ಅಂಗಡಿ, ಎಳನೀರು ಅಂಗಡಿ 250 
9 ಹಣ್ಣುಗಳು ಮತ್ತು ತರಕಾರಿ ಮಾರಾಟ 300 
10 ಹಳೆ ಪೇಪರ್‌, ಖಾಲಿ ಬಾಟಲಿ ಮಾರಾಟ 250 
1] ಹೂವಿನ ಅಂಗಡಿ 200 
12 ಬುಕ್‌ ಸ್ಟಾಲ್‌ ಹಾಗೂ ಶಾಲಾ ಪಠ್ವ ಪುಸ್ತಕ ಅಂಗಡಿ 500 
13 ಗಡಿಯಾರ ರಿಪೇರಿ 200 
ದಾಸ್ತಾನು ಮತ್ತು ಮಾರಾಟ 500 
14 ರಬ್ಬರ್‌ ಹಾಗೂ ರಬ್ಬರ್‌ ವಸ್ತುಗಳ ಮಾರಾಟ 250 
15 ಉಣ್ಣೆ ನೂಲು, ಹತ್ತಿ ನೂಲು, ಕೃತಕ ನೂಲು ಹಾಗೂ ದಾರದ ದಾಸ್ತಾನು ಮತ್ತು ಮಾರಾಟ 250 
16 ಬಳೆ ಅಂಗಡಿ 250 
17 ಪ್ಲಾಸ್ಟಿಕ್‌ ವಸ್ತುಗಳ ಮಾರಾಟ 250 
18 ಗೃಹ ಕೈಗಾರಿಕೆ ಮತ್ತು ಮಾರಾಟ 300 
19 ಕ್ಷೌರದ ಅಂಗಡಿಗಳು, ಸೆಲೂನ್‌ಗಳು 200 
20 ಬ್ಯೂಟಿ ಪಾರ್ಲರ್‌ಗಳು 500 
21 [ಡ್ರೈ ಕ್ಷೀನಿಂಗ್‌, ಲಾಂಡ್ರಿ 250 
22 ಟೈಲರಿಂಗ್‌ ಶಾಪ್‌ 250 
23 ಎಸ್‌.ಟಿ.ಡಿ. ೩ರುರಾಕ್ಸ್‌ 200 
24 ಕಬ್ಬಿಣದ ಕಮ್ಮಾರಿಕೆ 200 
25 ಸೌದೆ ಹಾಗೂ ಇದ್ದಲಿನ ದಾಸ್ತಾನು, ಮಾರಾಟ 200 
26 ಸುಣ್ಣ ತಯಾರಿಕೆ ಮತ್ತು ಮಾರಾಟ 150 
27 ಕಂಬಾರಿಕೆ, ಚಮ್ಮಾರಿಕೆ, ಬಿದಿರಿನ ಸಾಮಗ್ರಿ ತಯಾರಿಕೆ 200 
28 ತೆಂಗಿನ ನಾರಿನ ವಸ್ತುಗಳು, ಗೋಣಿ ಚೀಲಗಳು ಗೋಣಿನಾರು ಹಗ್ಗಗಳ ಮಾರಾಟ 250 
29 ಹಾಸಿಗೆ, ದಿಂಬು ತಯಾರಿಕೆ ಮಾರಾಟ 250 
30 ಆಡಿಯೋ, ವಿಡಿಯೋ ಸಿ.ಡಿ, ಕ್ವಾಸೆಟ್‌ ಸಂಗ್ರಹ ಮತ್ತು ಮಾರಾಟ 350 
3] ಕಾಫಿ ಪುಡಿ ಅಂಗಡಿ ಮಾರಾಟ ಮತ್ತು ತಯಾರಿಕೆ 500 
ಮಾರಾಟ ಮಾತ್ರ 250 
32 ಹಣ್ಣಿನ ಜ್ಯೂಸ್‌ ಸೆಂಟರ್‌ 300 
33 ಕಾಫಿ, ಟೀ ಸ್ಟಾಲ್‌ 200 
34 ಉಪಹಾರ ಕ್ಯಾಂಟೀನ್‌, ಖಾನಾವಳಿ 300 
35 ಹೋಟೇಲ್‌ಗಳು ( ಸಸ್ಯಹಾರಿ) ಸಣ್ಣಿ ಪ್ರಮಾಣ 500 
ದೊಡ್ಡ ಪ್ರಮಾಣ 1000 
36 ಹೋಟೇಲ್‌ಗಳು (ಮಾಂಸಹಾರಿ) ಸಣ್ಣ ಪ್ರಮಾಣ 750 
ದೊಡ್ಡ ಪ್ರಮಾಣ 1500 
37 ವಸತಿಗೃಹಗಳು, ಲಾಡ್ಜ್‌ 1ರಿಂದ 10 ಕೊಠಡಿ 500 
10ರಿಂದ ಮೇಲ್ಪಟ್ಟು 1000 

38 ಹಿಟ್ಟಿನ ಗಿರಣಿ (ಹಿಟ್ಟು ತಯಾರಿಕೆ ಮತ್ತು ಮಾರಾಟ) 

ಒಂದು ಯಂತ್ರಕ್ಕೆ 300 
ಒಂದಕ್ಕಿಂತ ಹೆಚ್ಚು 500 


































































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೩೦, ೨೦೦೯ ೪೨೭ 
ಕ್ರಸ ಉದ್ದಿಮೆ ವಿವರಗಳು ಪರಿಷ್ಕತ ದರ 
39 ಐಸ್‌ ಕ್ಯಾಂಡಿ, ಐಸ್‌ ಕ್ರೀಂ ತಯಾರಿಕೆ ಮತ್ತು ಮಾರಾಟ 500 
40 ಫ್ರೈವುಡ್‌, ಕಾರ್ಡ್‌ ಬೋರ್ಡ್‌ ಮಾರಾಟ 500 
4] ಫೋಟೋ ಫ್ರೇ೦ ಅಂಗಡಿ 300 
42 ಗಾಜು, ಗಾಜಿನ ಉಪಕರಣಗಳ ಮಾರಾಟ 500 
43 ಕನ್ನಡಕ ಅಂಗಡಿಗಳು 300 
44 ಕೊರಿಯರ್‌ ಸರ್ವಿಸ್‌ 300 
45 ಮುದ್ರಣಾಲಯ, ಪಿಂಟಿಂಗ್‌ ಪ್ರೆಸ್‌, ಆಫ್‌ಸೆಟ್‌ ಪಿಂಟಿಂಗ್‌ 300 
46 ಚಪಲಿ ಅಂಗಡಿಗಳು, ಷೂ ಕಾರ್ನರ್‌ಗಳು 500 
47 ಚರ್ಮದ ಹಾಗೂ ತೊಗಲಿನ ದಾಸ್ತಾನುಮಾರಾಟ 250 
48 ಕುಷನ್‌ ವರ್ಕ್‌ 300 
49 ರೇಡಿಯಂ ಕಟ್ಟಿಂಗ್‌ ಷಾಪ್‌ 250 
50 ಚಿನ್ನ ಬೆಳ್ಳಿ ಅಂಗಡಿಗಳು (ತಯಾರಿಕೆ ಮತ್ತು ಮಾರಾಟ) 

ಚಿಕ್ಕ ಪ್ರಮಾಣ 400 
ದೊಡ್ಡ ಪ್ರಮಾಣ 500 
ರಿಪೇರಿ ಮಾತ್ರ 200 
ಆಭರಣ ಫಾಲಿಷ್‌ 100 
51 ಕಂಪ್ಯೂಟರ್‌ ತರಬೇತಿ ಕೇಂದ್ರ ಹಾಗೂ ಇಂಟರ್‌ನೆಟ್‌ ಸರ್ವಿಸ್‌ 500 
52 ಫರ್ನಿಚರ್‌ ಅಂಗಡಿ (ಪ್ಲಾಸಿಕ್‌) 500 
53 ಪೇಂಟ್ಸ್‌ ಅಂಗಡಿ( ಡಿಸ್ಬೆಂಪರ್‌ ಮತ್ತು ವಾರ್ನಿಷ್‌ ಸಹಿತ) 500 
54 ಸಿಮೆಂಟ್‌ ಅಂಗಡಿಗಳು ದಾಸ್ತಾನು ಮಾರಾಟ 750 
55 ಮೆಟಲ್‌ ಸ್ಟೋರ್ಸ್‌ (ತಾಮ್ರ, ಕಂಚು, ಹಿತ್ತಾಳೆ, ಸ್ಟೀಲ್‌ ಪಾತ್ರೆ ಸಂಗ್ರಹ ಮತ್ತು ಮಾರಾಟ) 
ಚಿಕ್ಕ ಪ್ರಮಾಣ 300 
ದೊಡ್ಡ ಪ್ರಮಾಣ 500 
56 ಕಬ್ಬಿಣ, ಉಕ್ಕಿನ ವಸ್ತುಗಳ ಸಂಗ್ರಹ ಮಾರಾಟ (ಕಬ್ಬಿಣ ಪೈಪ್‌, ತಂತಿಗಳು, ಉಕ್ಕಿನ 
ಹಾಳೆಗಳು) 
ಚಿಕ್ಕ ಪ್ರಮಾಣ ನ 
ಚೊ ತ 1000 
ಡಿ 
57 ಹಾರ್ಡ್‌ವೇರ್‌ ಅಂಗಡಿ 1000 
58 ಸ್ವಾನಿಟರಿ ಸಾಮಾನುಗಳು ದಾಸ್ತಾನು ಮತ್ತು ಮಾರಾಟ 500 
59 ಸಿಮೆಂಟ್‌ ರಿಂಗ್‌, ಆಕೃತಿ ಕಂಬಗಳ ತಯಾರಿಕೆ ಮತ್ತು ಮಾರಾಟ 500 
60 ಮರದ ಕೈ ಕೆತ್ತನೆ ಕೆಲಸ ( ಯಂತ್ರ ರಹಿತ) 250 
61 ಮರದ ಪೀಠೋಪಕರಣಗಳು, ಗೃಹಬಳಕೆ ವಸ್ತುಗಳ ತಯಾರಿಕೆ ಮತ್ತು ಮಾರಾಟ 500 
62 ಸಾಮಿಲ್‌ಗಳು 1000 
63 ಮೆಡಿಕಲ್‌ ಷಾಪ್‌ 500 
64 |ಕ್ಷಿನಿಕಗಳು 500 
65 ನರ್ಸಿ೦ಗ್‌ ಹೋಂಗಳು 1500 
66 ಮೆಡಿಕಲ್‌ ಲ್ಯಾಬೋರೇಟರಿ 500 
67 ಆಯುರ್ವೇದಿಕ್‌ ಔಷಧಿಗಳ ಮಾರಾಟ 500 





































































































೪೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೩೦, ೨೦೦೯ ಭಾಗ -೬ 
ಕ್ರಸ ಉದ್ದಿಮೆ ವಿವರಗಳು ಪರಿಷ್ಕತ ದರ 
68 ಫೋಟೋ ಸ್ಟುಡಿಯೋ ಡಿಜಿಟಲ್‌ ಸ್ಟುಡಿಯೋ 500 
69 ಸೋಡಾ ಪಾನೀಯ, ತಂಪು ಪಾನೀಯ ಅಂಗಡಿ 
ತಯಾರಿಕೆ ಮತ್ತು ಮಾರಾಟ 500 
ಮಾರಾಟ ಮಾತ್ರ 200 

70 ಟ್ರೇಡಿಂಗ್‌ ಕಂಪನಿಗಳು, ಏಜನ್ಸೀಸ್‌ (ಗೃಹ ಬಳಕೆ 
ಪ್ಲಾಸ್ಟಿಕ್‌ ಪಾಲಿಥಿನ್‌ ವಸ್ತುಗಳು, ಪೆಟ್ರೋಲಿಯಂ ಉತ್ಪನ್ನ, ಬೆಂಕಿ ಕಡ್ಡಿ ಪಟ್ಟಣಗಳು) 750 
71 ಗೊಬ್ಬರ, ಕ್ರಿಮಿನಾಶಕ, ಬೀಜ ರಾಸಾಯನಿಕ ವಸ್ತುಗಳ ಸಂಗ್ರಹ ಮತ್ತು ಮಾರಾಟ 750 
72 ಶುಂಠಿ ಕೈಗಾರಿಕೆ 500 
73 ಧ್ವನಿ ವರ್ಧಕ, ವಿದ್ಯುತ್‌ ಅಲಂಕಾರಿಕ ಸಾಮಗ್ರಿಗಳು 300 
74 ಶಾಮಿಯಾನ, ಅಡಿಗೆ ಸಾಮಾನುಗಳ ಅಂಗಡಿ 500 
75 ಸ್ಪೋಟಕ ಪುಡಿ, ಬಂದೂಕಿನ ಮದ್ದು, ಗನ್‌ ವಕ್ಫ್‌ ಹಾಗೂ ಪಟಾಕಿ ಸಂಗಹ ಮತ್ತು 5 

ಮಾರಾಟ 

76 ಡಿಶ್‌ ಹಾಗೂ ಕೇಬಲ್‌ ಸರ್ವಿಸಸ್‌ 1000 
77 ಫೈನಾನ್ಸ್‌ ಏಜನ್ಸೀಸ್‌ 500 
78 ಮನೆ ಕಟ್ಟಡ ಸಾಮಗ್ರಿಗಳ ಮಾರಾಟ (ಮರಳು, ಇಟ್ಟಿಗೆ, ಬಿದಿರಿನ ಬೊಂಬು, ಅಡಿಕೆ ಮಟ್ಟ) 500 
79 ಕಲ್ಲು ಚಪ್ಪಡಿ ಮಾರಾಟ 500 
80 ಮಾರ್ಬಲ್‌, ಮೊಸಾಯಿಕ್‌ ಟೈಲ್ಸ್‌ ಮಾರಾಟ 1000 
81 ಹೆಂಚುಗಳ ತಯಾರಿಕೆ ಮತ್ತು ಮಾರಾಟ 500 
82 ಚಿತ್ರ ಮಂದಿರ 2000 
83 ಸಿನಿಮಾ ವಿಡಿಯೋ ಹೌಸ್‌ 1000 
84 ಕಲ್ಯಾಣ ಮಂಟಪ 2000 
85 ಆಟೋಮೊಬೈಲ್‌ ಷಾಪ್‌ (ಬಿಡಿಭಾಗಗಳ ಮಾರಾಟ) 500 
86 ವೆಲ್ಡಿಂಗ್‌ ಷಾಪ್‌, ಗ್ವಾಸ್‌ ವೆಲ್ಡಿಂಗ್‌ 250 
87 ವಾಟರ್‌ ಸರ್ವಿಸ್‌ ಸ್ಟೇಷನ್‌ಗಳು 500 
88 ಆಟೋ ಗ್ಯಾರೇಜ್‌ (ದ್ವಿಚಕ್ರ) ಚಿಕ್ಕ ಪ್ರಮಾಣ 350 
ದೊಡ್ಡ ಪ್ರಮಾಣ 750 
89 ಆಟೋ ಗ್ಯಾರೇಜ್‌ (ನಾಲ್ವು ಚಕ್ರ) 1000 
90 ವಾಹನಗಳ ಷೋರೂಂ ದ್ವಿ-ಚಕ್ರ ವಾಹನ 1000 
ಮೂರು, ನಾಲ್ಕು ಚಕ್ರ ವಾಹನ 1500 
ಟ್ರಾಕ್ಟರ್‌ ಹೊರೂಂ 2000 
91 ಟೈರ್‌ ರಿಟ್ರೇಡಿಂಗ್‌ ಆಫೀಸ್‌ 500 
ರಿಟ್ರೇಡಿಂಗ್‌ ವರ್ಕ್ಸ್‌ 1000 
92 ಟ್ರಾನ್ಸ್‌ ಪೋರ್ಟ್‌ ಕಂಪನಿ(ಟೆಂಪೋ. ಲಾರಿ, ಬಸ್‌ ಬುಕ್ವಿಂಗ್‌ ಆಫೀಸ್‌) 1000 
93 ವಾಲ್ಪನೈಜಿಂಗ್‌, ಟೈರ್‌ ಪಂಕ್ಚರ್‌ ಅಂಗಡಿ 250 
94 ಸೈಕಲ್‌ ಷಾಪ್‌ ರಿಪೇರಿ 250 
ಮಾರಾಟ 500 
95 ಟಿ.ವಿ, ರೇಡಿಯೋ ಅಂಗಡಿ ರಿಪೇರಿ 250 
ಮಾರಾಟ 500 














































































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೩೦, ೨೦೦೯ ೪೨೯ 
ಕ್ರಸ ಉದಿಮೆ ವಿವರಗಳು ಪರಿಷ್ತತ ದರ 
ಔಿ ಸೃ 
96 ಎಲೆಕಿಕಲ್‌ ಸೋರ್‌ 350 
ಆ) ಊಟ ೧ 
97 ಎಲೆಕ್ಟಿಕಲ್‌ ಸ್ವಿಚ್‌ ಬೋರ್ಡ್‌ ತಯಾರಿಕೆ 500 
98 ಎಲೆಕ್ಟ್ರಿಕಲ್‌ ವಸ್ತುಗಳ ರಿಪೇರಿ ಅಂಗಡಿ 250 
99 ಅಶ್ವ ಶಕ್ತಿ ಮೋಟಾರ್‌ಗಳ ದಾಸ್ತಾನು ಮತ್ತು ಮಾರಾಟ 500 
100 | ವಿದ್ಯುತ್‌ ಯಂತ್ರಗಳೊಂದಿಗೆ ವರ್ಕ್ಸ್‌ಷಾಪ್‌, ಹಾಗೂ ಮೋಟಾರ್‌ ರಿವೈಂಡಿಂಗ್‌ 
ಚಿಕ್ಕ ಪ್ರಮಾಣ 250 
ದೊಡ್ಡ ಪ್ರಮಾಣ 500 
ಇ 
101 ಎಣ್ಣೆ ಮಿಲ್ಲುಗಳು 500 
102 ಎಣ್ಣೆ ಸಗಟು ವ್ಯಾಪಾರ 300 
103 ಬಟ್ಟೆ ಅಂಗಡಿಗಳು, ಸ್ಕಾರಿ ಹೌಸ್‌, ರೆಡಿಮೇಡ್‌ ಡೆಸಸ್‌ 
ಚಿಕ್ಕ ಪ್ರಮಾಣ 500 
ಮಧ್ಯಮ ಪ್ರಮಾಣ 750 
ದೊಡ್ಡ ಪ್ರಮಾಣ 1000 
[5] 
104 ರೆಡಿಮೇಡ್‌ ಬಟ್ಟೆ ತಯಾರಿಕೆ 500 
105 ರೈಸ್‌ ಮಿಲ್‌ಗಳು 2000 
106 ಬಾರ್‌, ವೈನ್‌ಷಾಪ್‌ ಗಳು 1500 
107 ಬಾರ್‌ ಮತ್ತು ರೆಸ್ಟೋರೆಂಟ್‌ 2000 
108 ಮೊಟ್ಟೆ ವ್ಯಾಪಾರ, ಅಂಗಡಿ 250 
109 ಮೀನು ಅಂಗಡಿ (ಹಸಿ ಹಾಗೂ ಒಣಮೀನು) 500 
110 ಕೋಳಿ, ಬಾತುಕೋಳಿ ಮಾರಾಟ ಅಂಗಡಿ 250 
111 ಕೋಳಿ ಮಾಂಸ ಮಾರಾಟ 350 
112 ಕುರಿ, ಆಡು, ಮಾಂಸ ಮಾರಾಟ 500 
113 ಡೀಸೆಲ್‌, ಪೆಟ್ರೋಲ್‌ ಬಂಕ್‌ 1500 
114 ಅನಿಲಗಳು ಹಾಗೂ ಗ್ಯಾಸ್‌ ಸಿಲಿಂಡರ್‌ ದಾಸ್ತಾನು ಹಾಗೂ ಮಾರಾಟ 1000 
115 ಮೊಬೈಲ್‌ ಷಾಪ್‌ 
250 
ರಿಪೇರಿ 
500 
ಮಾರಾಟ 
116 ಬಾಳೆಕಾಯಿ ಮಂಡಿ ದಾಸ್ತಾನು ಹಾಗೂ ಮಾರಾಟ 300 
117 | ಕೈಗಾರಿಕೆ ಇಂಡಸ್ಟ್ರೀಸ್‌ ಚಿಕ್ಕ ಪ್ರಮಾಣ 1000 
ದೊಡ್ಡ ಪ್ರಮಾಣ 1500 
[5] 
118 ಗುಜರಿ ಅಂಗಡಿ 350 
119 ಅಡಿಕೆ ಮಂಡಿ 500 
120 ವ್ಹೀಲ್ಸ್‌ &ಡೀಲ್ಬ್‌ ಅಂಗಡಿ 500 
121 ಷೇರು ವ್ಯವಹಾರ 1000 
ಎಸ್‌. ಬಸವರಾಜು ಕೆ ಎಂ ಎ ಎಸ್‌ 
ಪಿ.ಡಿ. 10 ಪೌರಾಯುಕ್ತರು, ನಗರಸಭೆ, ಸಾಗರ 


೪೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೩೦, ೨೦೦೯ ಭಾಗ -೬ 





ವಿಶೇಷ ಭೂ ಸ್ವಾಧೀನಾಧಿಕಾರಿಗಳ ಕಾರ್ಯಾಲಯ : ನ್ಯಾಯಾಲಯ, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ 
ಭೂ ಸ್ವಾಧೀನ ಅಧಿನಿಯಮ 1894 ಪ್ರಕರಣ 16(2)ರ ಅನುಸಾರ ಪ್ರಕಟಣೆ 
ಕ್ರಮಾಂಕ: ತುಂಮೇಯೋ ಎಲ್‌ಎಕ್ಯೂ ಸಿಆರ್‌ 4/2001-02, ದಿನಾಂಕ: 23ನೇ ಮಾರ್ಚ್‌ 2009 
ಭೂ ಸ್ವಾಧೀನ ಅಧಿನಿಯಮ ಪ್ರಕರಣ 16(1) (ಕರ್ನಾಟಕ ವಿಸ್ತರಣಾ ತಿದ್ದುಪಡಿ ಅಧಿನಿಯಮ 17:1961ರ ಪ್ರಕಾರ)ರ 
ಅನುಸಾರ ಅನುಸೂಚಿ ಜಮೀನುಗಳನ್ನು ತುಂಗಾ ಮೇಲ್ದಂಡೆ ಯೋಜನೆ ಮುಖ್ಯ ಕಾಲುವೆ ನಿರ್ಮಾಣದ ಸಾರ್ವಜನಿಕ 
ಉದ್ದೇಶಕ್ಕಾಗಿ ಭೂ ಸ್ವಾಧೀನ (ವಶ) ಪಡಿಸಿಕೊಂಡಿರುತ್ತದೆ ಎಂದು ಭೂ ಸ್ವಾಧೀನ ಅಧಿನಿಯಮ ಪ್ರಕರಣ 16(2) (ಕರ್ನಾಟಕ 
ವಿಸ್ತರಣಾ ತಿದ್ದುಪಡಿ ಅಧಿನಿಯಮ 17 : 1961ರ ಪ್ರಕಾರ) ಅನುಸಾರ ಈ ಮೂಲಕ ಪ್ರಕಟಿಸಲಾಗಿದೆ. 

















ಅನುಸೂಚಿ 
ಜಿಲ್ಲೆ: ಶಿವಮೊಗ್ಗ ಹೋಬಳಿ: ಮಂಡಗದ್ದೆ 
ತಾಲ್ತೂಕು: ತೀರ್ಥಹಳ್ಳಿ ಗ್ರಾಮ: ಬೊಮ್ಮ ಹಳ್ಳಿ 
ಕ್ರ ಖಾತೆದಾರರ ಹೆಸರು ಸರ್ವೆ | ತರಹೆ ಭೂ ಆಕಾರ | ಮುಂಗಡ | ಷರಾ 
ಸಂ ನಂ. ಸ್ವಾಧೀನ ಸ್ವಾಧೀನ 
ವಿಸ್ತೀರ್ಣ ದಿನಾಂಕ 
1 (1 ಶಂಕ್ರಮ್ಮ ಕೋಂ ನಾಗಪ್ಪಗೌಡ ಮತ್ತು ಮಕ್ಕಳು 23 ತರಿ 0-10 4-]] 
2.ಹಿರಿಯಪ್ಪ ಗೌಡ ಬಿನ್‌ ಸಿದ್ದಪ್ಪಗೌಡ 0-10 
3.ಮ೦ಜುನಾಥ ಬಿನ್‌ ಕೃಷ್ಣಯ್ಯಗೌಡ 0-11 
0-31 
2 | ಫಣಿಯಮ್ಮ ಕೋಂ ದುಗ್ಗಪ್ಪ ಹೆಗ್ಡೆ 25 ತರಿ 0-23 2-15 
ಪೌತಿ ಸಬೂಬು ಮಗ ಎ.ಡಿ.ದೇವೇಂದ ಹೆಗ್ಡೆ 
3 |ಡಾಕಪ ಗೌಡ ಬಿನ್‌ ಚಿನ್ನಯ್ಯಗೌಡ 34 ಖುಷ್ಟಿ 1-02 0-30 
ಜುಮ್ಲಾ, 2-16 6-56 
































ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, 
ಪಿ.ಆರ್‌. 158 ತುಂಗಾ ಮೇಲ್ಬಂಡೆ ಯೋಜನೆ, ಶಿವಮೊಗ್ಗ. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಕೃತ ಜ್ಞಾಪನ ಪತ್ರ 
ನಂ: ಎಲ್‌.ಆರ್‌.ಎಫ್‌(ಎನ್‌.ಎ)(109) ಸಿ.ಆರ್‌:18/08-09, ಬೆ೦ಗಳೂರು, ದಿನಾಂಕ: 24ನೇ ಮಾರ್ಚ್‌ 2009 
ವಿಷಯ: ಶ್ರೀ ಕೃಷ್ಣರಾಜೇಂದ್ರ ಚಾರಿಟಬಲ್‌ ಟ್ರಸ್ಟ್‌, ಬೆಂಗಳೂರು ಪ್ಯಾಲೇಸ್‌ ಕಾಂಪೌಂಡ್‌, ಜಯಮಹಲ್‌ ರೋಡ್‌, 
ಬೆಂಗಳೂರು ರವರು ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು, ಹೆಸರಘಟ್ಟ ಹೋಬಳಿ, ಅರಕೆರೆ ಗ್ರಾಮದ 
ಸ.ನಂ. 244 ರಲ್ಲಿ 1-24 ಎಕರೆ:ಗುಂಟೆ ಮತ್ತು ಸ.ನಂ. 245 ರಲ್ಲಿ 1-26 ಎಕರೆ:ಗುಂಟೆ ಒಟ್ಟು 3-10 
ಎಕರೆ:ಗು೦ಟೆ ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109 ರಡಿ 
ಖರೀದಿಸಲು ಅನುಮತಿ ಕೋರಿರುವ ಬಗ್ಗೆ. 
ಶ್ರೀ ಕೃಷ್ಣರಾಜೇಂದ್ರ ಚಾರಿಟಬಲ್‌ ಟ್ರಸ್ಟ್‌, ಬೆಂಗಳೂರು ಪ್ಯಾಲೇಸ್‌ ಕಾಂಪೌಂಡ್‌, ಜಯಮಹಲ್‌ ರೋಡ್‌, 
ಬೆಂಗಳೂರು ರವರು ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು, ಹೆಸರಘಟ್ಟ ಹೋಬಳಿ, ಅರಕೆರೆ ಗ್ರಾಮದ ಸ.ನಂ. 244 ರಲ್ಲಿ 
1-24 ಎಕರೆ:ಗುಂಟೆ ಮತ್ತು ಸ.ನಂ.245 ರಲ್ಲಿ 1-26 ಎಕರೆ:ಗುಂಟೆ ಒಟ್ಟು 3-10 ಎಕರೆ:ಗು೦ಟೆ ಜಮೀನನ್ನು ಶೈಕ್ಷಣಿಕ 
ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109 ರಡಿ ಖರೀದಿಸಲು ಮಾಡಿರುವ ಬೇಡಿಕೆ ಹಾಗೂ ನಮೂನೆ- 
15ಎ ಮತ್ತು ನಮೂನೆ-15ಎಎ ರಲ್ಲಿ ನೀಡಿದ ಮಾಹಿತಿ ಅನುಸರಿಸಿ ಉಪವಿಭಾಗಾಧಿಕಾರಿಗಳು, ಬೆ೦ಗಳೂರು ಉತ್ತರ 
ಉಪವಿಭಾಗ ರವರ ಪತ್ರದ ನಂ: ಎಲ್‌.ಆರ್‌.ಎಫ್‌:ಸಿ.ಆರ್‌: 147/08-09, ದಿನಾಂಕ: 9.1.2009 ರಲ್ಲಿ ಪ್ರಸ್ತಾವಿತ ಅರಕೆರೆ 
ಗ್ರಾಮದ ಸ.ನಂ. 244 ರಲ್ಲಿ 1-24 ಎಕರೆ:ಗುಂಟಿ ಮತ್ತು ಸ.ನಂ.245 ರಲ್ಲಿ 1-26 ಎಕರೆ:ಗುಂಟೆ ಒಟ್ಟು 3-10 ಎಕರೆ:ಗುಂಟೆ 
ಜಮೀನನ್ನು ಖರೀದಿಸಲು ಸದರಿ ಸಂಸ್ಥೆಗೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109 (1)(1) ರಡಿ ಅನುಮತಿ 
ನೀಡಲು ಶಿಫಾರಸ್ಸು ಮಾಡಿರುತ್ತಾರೆ. 
ಸದರಿ ಸಂಸ್ಥೆಯು ನೋಂದಣಿ ಸಂಖ್ಯೆ 280/1989-90, ದಿನಾಂಕ: 1.12.1989 ರಲ್ಲಿ ನೊಂದಾಯಿಸಲ್ಪಟ್ಟಿದೆ. 
ಖಾತೆದಾರರಿ೦ದ ಜಮೀನು ಖರೀದಿಸಲು ಕರಾರು ಪತ್ರ ಮಾಡಿಕೊಂಡಿರುತ್ತಾರೆ. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೩೦, ೨೦೦೯ ೪೩೧ 





ಅರಕೆರೆ ಗ್ರಾಮದ ಸ.ನಂ. 244 ರಲ್ಲಿ 1-24 ಎಕರೆ:ಗುಂಟೆ ಮತ್ತು ಸ.ನಂ.245 ರಲ್ಲಿ 1-26 ಎಕರೆ:ಗುಂಟೆಗೆ ಈ 
ಕಛೇರಿ ಅಧಿಕೃತ ಪತ್ರ ಸಂಖ್ಯೆ ಪಿ.ಟಿ.ಸಿ.ಎಲ್‌ (ಎನ್‌.ಎ) ಸಿ.ಆರ್‌:21/06-07 ಮತ್ತು 22/06-07, ದಿನಾಂಕ: 12.7.2007 
ರಂದು ಜಮೀನನ್ನು ಪಿ.ಟಿ.ಸಿ.ಎಲ್‌ ಕಾಯ್ದೆಯಡಿಯಲ್ಲಿ ಮಾರಾಟ ಮಾಡಲು ಕ್ರಯದಾರರು ಅನುಮತಿ ಪಡೆದಿರುತ್ತಾರೆ. 

ಪ್ರಸ್ತಾವಿತ ಜಮೀನು ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡ (ಪಿ.ಟಿ.ಸಿ.ಎಲ್‌) ಕಾಯ್ದೆ ಕರ್ನಾಟಕ ಭೂ ಮಂಜೂರಾತಿ 
ನಿಯಮಗಳು ಹಾಗೂ ಇನ್ನಿತರ ಪರಭಾರೆ ನಿಷೇಧ ಕಾಯ್ದೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 

ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109 ರ ಪ್ರಕಾರ ಶೈಕ್ಷಣಿಕ ಉದ್ದೇಶಕ್ಕೆ 4 ಯೂನಿಟ್‌ಗಳವರೆಗೆ 

ಜಮೀನು ಹೊಂದಲು ಅವಕಾಶ ಕಲ್ಪಿಸಿದೆ. ಈ ಪ್ರಸ್ತಾವನೆ ಕರ್ನಾಟಕ ತಿದ್ದುಪಡಿ ಕಾಯ್ದೆ 1995ರ ಪ್ರಕಾರ ಕಲಂ 109 (1) (i) 
ಪ್ರಕಾರ ಮತ್ತು ಕರ್ನಾಟಕ ಭೂ ಸುಧಾರಣೆ ತಿದ್ದುಪಡಿ ಕಾಯಿದೆ 1961 ಕಲ೦ 63, 79ಎ, 79ಬಿ ಅಥವಾ 80ಕ್ಕೆ ವಿನಾಯ್ತಿ 
ನೀಡಿ ಬೆಂಗಳೂರು ಉತ್ತರ(ಅಪರ) ತಾಲ್ಲೂಕು, ಹೆಸರಘಟ್ಟ ಹೋಬಳಿ, ಅರಕೆರೆ ಗ್ರಾಮದ ಸ.ನಂ. 244 ರಲ್ಲಿ 1-24 
ಎಕರೆ:ಗು೦ಟೆ ಮತ್ತು ಸ.ನಂ.245 ರಲ್ಲಿ 1-26 ಎಕರೆ:ಗುಂಟೆ ಒಟ್ಟು 3-10 ಎಕರೆ:ಗುಂಟೆ ಜಮೀನನ್ನು ಶ್ರೀ ಕೃಷ್ಣರಾಜೇಂದ್ರ 
ಚಾರಿಟಬಲ್‌ ಟ್ರಸ್ಟ್‌, ಬೆಂಗಳೂರು ಪ್ಯಾಲೇಸ್‌ ಕಾಂಪೌಂಡ್‌, ಜಯಮಹಲ್‌ ರೋಡ್‌, ಬೆಂಗಳೂರು ರವರಿಗೆ ಶೈಕ್ಷಣಿಕ 
ಉದ್ದೇಶಕ್ಕಾಗಿ ಖರೀದಿಸಲು ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1961 ರ ಕಲಂ 109 (1) (1) ರಡಿ ಹಾಗೂ ಸರ್ಕಾರದ 
ತಿದ್ದುಪಡಿ ಅಧಿಸೂಚನೆ ಸಂಖ್ಯೆವ್ಯಶಾಇ 47 ಶಾಸನ 2001 ಬೆಂಗಳೂರು, ದಿನಾಂಕ: 23.04.2003 ರಂತೆ ಶೈಕ್ಷಣಿಕ ಉದ್ದೇಶಕ್ಕೆ 
2 ಯುನಿಟ್‌ಗಳಿದ್ದು, ಜಮೀನನ್ನು ಹೊ೦ದಲು ಅವಕಾಶ ಕಲ್ಪಿಸಿದೆ. ಹಾಗೂ ಈ ಕೆಳಕ೦ಡ ಷರತ್ತುಗಳಿಗೆ ಒಳಪಡಿಸಿ ಅನುಮತಿ 
ನೀಡಿದೆ. 
ಷರತ್ತುಗಳು 

1. ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ 
ಜಮೀನನ್ನು ಎರಡು ವರ್ಷದೊಳಗಾಗಿ ಉಪಯೋಗಿಸಿಕೊಳ್ಳತಕ್ಕದ್ದು ಮತ್ತು ಈ ಬಗ್ಗೆ ತಹಸೀಲ್ದಾರ್‌ರವರ 
ಮೂಲಕ ಈ ಕಛೇರಿಗೆ ಲಿಖಿತವಾಗಿ ಮಾಹಿತಿ ನೀಡತಕ್ಕದ್ದು. 

2. ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್‌ ಬ್ಯಾಂಕ್‌ ಅಥವಾ ಸಹಕಾರಿ ಕೃಷಿ ಮತ್ತು 
ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ, 1995 ಕಲಂ 3 ರಲ್ಲಿ ಹೇಳಿರುವಂತೆ ಶೇಕಡ 55 
ಪೆಯಿಡ್‌ ಅಪ್‌ ಷೇರು ಬಂಡವಾಳ ಹೊಂದಿರುವ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಸಂಘ ಸಂಸ್ಥೆ 
ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ 
ಸದರಿ ಜಮೀನನ್ನು ನಿಗದಿತ ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 

3. ಸದರಿ ಜಮೀನು ಸಿ.ಡಿ.ಪಿ. ಪ್ರಕಾರ ಹಸಿರು ಪಟ್ಟ ವಲಯದಲ್ಲಿ ಬರುತ್ತಿದ್ದು, ಶೈಕ್ಷಣಿಕ ಉದ್ದೇಶಕ್ಕಾಗಿ 
ಉಪಯೋಗಿಸಿಕೊಳ್ಳತಕ್ಕದ್ದು. ಇದನ್ನು ಬೆ೦ಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅನುಮತಿ ಪಡೆಯದೆ ಹಾಗೂ 
ಅನ್ಯಕ್ರಾಂತ ಪಡಿಸದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 

4. ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಭೂ ಕಂದಾಯ 
ಕಾಯಿದೆ 1964ರ ಕಲಂ 95 ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯಬೇಕು. ಅನಧಿಕೃತ ಕಟ್ಟಡಗಳನ್ನು 
ಸಕ್ರಮಗೊಳಿಸುವ ಷರತ್ತಿಗೆ ಒಳಪಡಿಸಿದೆ. 

5. ಈ ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ಇವರಿಂದ ಸಿ.ಡಿ.ಪಿ, ಒ.ಡಿ.ಪಿ ಮತ್ತು ಹಸಿರು ವಲಯ 
ವ್ಯಾಪ್ತಿಯೊಳಗೆ ಬಂದರೆ ಅದರಂತೆ ಅನುಮತಿ ಪಡೆದು ಉಪಯೋಗಿಸಿಕೊಳ್ಳತಕ್ಕದ್ದು. 

6. ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾದ ಅನುಮತಿಯನ್ನು ರದ್ದುಪಡಿಸಲಾಗುವುದು ಮತ್ತು 
ಪ್ರಸ್ತಾಪಿತ ಭೂಮಿಯನ್ನು ಯಣ ಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಲಾಗುವುದು. 

7. ಈ ಅನುಮತಿ ಭೂ ಸುಧಾರಣೆ ಕಾಯಿದೆ 1961 ರ ಕಲ೦ 109 ರನ್ವಯ ಮಾತ್ರ ನೀಡಿರುತ್ತದೆ. ಬೇರೆ 
ಕಾನೂನುಗಳಿಗೆ ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 

ವಿಶೇಷ ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 159 ಬೆಂಗಳೂರು ಜಿಲ್ಲೆ, ಬೆಂಗಳೂರು. 


ಈ 


೪೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೩೦, ೨೦೦೯ ಭಾಗ -ಓ 
ಕಂದಾಯ ಸಚಿವಾಲಯ 
ಭೂ ಸ್ವಾಧೀನ ಕಾಯ್ದೆ ಕಲಂ6ರ ಅನ್ವಯ ಘೋಷಣೆ 
ಅಧಿಸೂಚನೆ ಸಂಖ್ಯೆ ಕಂಇ 29 ಭೂಸ್ವಾಬೆ 09, ದಿನಾಂಕ: 17ನೇ ಏಪ್ರಿಲ್‌ 2009 
ಈ ಮುಂದಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೂನುಗಳು ಬೆಂಗಳೂರು ದಕ್ಷಿಣ ತಾಲ್ಲೂಕು, ಉತ್ತರಹಳ್ಳಿ ಹೋಬಳಿ, ಉತ್ತರಹಳ್ಳಿ ಗ್ರಾಮದ ಸರ್ವೆ ನಂ 113 ರಲ್ಲಿ 0-03 ಗುಂಟೆ 
ಜಮೂನನ್ನು ರಸ್ತೆ ವಿಸ್ತರಣೆಗಾಗಿ ಬೇಕಾಗಬಹುದೆಂದು ಲೋಕೋಪಯೋಗಿ ಇಲಾಖೆಯವರು ಪ್ರಸ್ತಾವನೆಯನ್ನು ಸಲ್ಲಿಸಿರುವುದರ ಮೇರೆಗೆ ಬೆಂಗಳೂರು ವಿಶೇಷ ಜಿಲ್ಲಾಧಿಕಾರಿಗಳವರ ಕ್ರಮಾಂಕ 
ಎಲ್‌ಎಕ್ಕು ಎಸ್‌ಆರ್‌ 4:08-09 ದಿನಾಂಕ: 14.11.2008 ಮೇರೆಗೆ ಕರ್ನಾಟಕ ರಾಜ್ಯಪತ್ರದ ದಿನಾಂಕ: 1.1.2009 ಭಾಗ 6 ರಲ್ಲಿ ಪ್ರಕಟವಾಗಿರುವ ಅಧಿಸೂಚನೆಯಲ್ಲಿ ತಿಳಿಯಪಡಿಸಲಾಗಿದೆ. 
ಕರ್ನಾಟಕ ಸರ್ಕಾರದ 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ 17 ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ ಸಂಗ್ರಹಣ ಅಧಿನಿಯಮ 5ಎ(2)ರ ಪ್ರಕರಣದ ಮತ್ತು 6(1)ರ 
ಪ್ರಕರಣದ ಮೇರೆಗೆ ವಿಶೇಷ ಜಿಲ್ಲಾಧಿಕಾರಿಯವರು ಮೇಲೆ ಹೇಳಿದ ಉದ್ದೇಶಕ್ಕಾಗಿ ಸದರಿ ಜಮೂನನ್ನು ಭೂ ಸ್ವಾಧೀನಪಡಿಸಿಕೊಳ್ಳುವುದು ಅವಶ್ಯಕವೆಂದು ಪರಿಗಣಿಸಲಾಗಿದೆ. ಭೂ ಸಂಗ್ರಹಣಾ 
ಅಧಿನಿಯಮದ ಮೇರೆಗೆ ಸದರಿ ಜಮೂನುಗಳು ಮೇಲಿನ ಉದ್ದೇಶಕ್ಕಾಗಿ ಅಗತ್ಯವಾಗಿ ಬೇಕಾಗಬಹುದೆಂದು ಈ ಮೂಲಕ ಘೋಷಿಸಲಾಗಿದೆ. 
ಸದರಿ ಭೂ ಸಂಗ್ರಹಣ ಅಧಿನಿಯಮ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳು, ವಿಶ್ವೇಶ್ವರಯ್ಯ ಕೇಂದ್ರ, 3ನೇ ಮಹಡಿ, ಪೋಡಿಯಂ ಬ್ಲಾಕ್‌, 
ಬೆ೦ಂಗಳೂರು-1 ಇವರನ್ನು ಸದರಿ ಜಮೂನುಗಳ ಬಗ್ಗೆ ಮುಂದಿನ ಎಲ್ಲಾ ಕಾನೂನು ಕ್ರಮಗಳನ್ನು ಕೈಗೊಳ್ಳಲು ಜಿಲ್ಲಾಧಿಕಾರಿಯವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು ಈ ಮೂಲಕ 
ನಿಯಮಿಸಲಾಗಿದೆ. ಮತ್ತು ಸದರಿ ಜಮೊನಿನ ಅಧಿಕೃತ ಸಂಗ್ರಹಣಾ ಆದೇಶಗಳನ್ನು ಪಡೆಯುವಂತೆ ಸದರಿ ಅಧಿನಿಯಮ 7ನೇ ಪ್ರಕರಣದ ಮೇರೆಗೆ ನಿರ್ದೇಶಿಸಲಾಗಿದೆ. 
ಸದರಿ ಜಮೂನುಗಳ ನಕ್ಷೆಯನ್ನು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ವಿಶ್ವೇಶ್ವರಯ್ಯ ಕೇಂದ, ಪೋಡಿಯಂ ಬ್ಲಾಕ್‌, ಬೆಂಗಳೂರು-1 ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ 
ಇಡಲಾಗಿದೆ. 














ಅನುಸೂಚಿ 
ಜಿಲ್ಲೆ: ಬೆ೦ಗಳೂರು ತಾಲ್ಲೂಕು: ದಕ್ಷಿಣ ಹೋಬಳಿ: ಉತ್ತರಹಳ್ಳಿ ಗ್ರಾಮ: ಉತ್ತರಹಳ್ಳಿ 
ಈ ಖಾತೆದಾರರ ಹೆಸರು ಅನುಭವದಾರರ |] ಸ. ನಂ. 1 ತರಹೆ ಚೆಕ್ಕುಬಂದಿ ಭೂಸ್ವಾಧೀನಕ್ಕೆ ಬೇಕಾದ 
ಸಂ. ಹೆಸರು ಜಮೂನಿನ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಎ-ಗುಂ 
1. (ಶ್ರೀ ವಸಂತಕುಮಾರ್‌, ಸದರ 113 ಮಿಷ್ಕಿ ಸನಂ 1 ರಸ್ತೆ ಸನಂ 13ರ ರಸ್ತೆ ಮತ್ತು 0-03 3-00 
ಸಚ್ಚಿದಾನಂದಮೂರ್ತಿ, ಉಳಿಕೆ ಜಮೊನು ಊರು 
ಶಾಂತಮಣಿ, ಶಾರದಮಣಿ 









































ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌. 170 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ವಾಧೀನ-2) 


